ಕರ್ನಾಟಕ ವಿಧಾನಸಭೆ 
ಹದಿನಾಲ್ಕನೇ ವಿಧಾನಸಭೆ 
(ಎಂಟನೇ ಅಧಿವೇಶನ) 
ಕಾರ್ಯಕಲಾಪಗಳ ಪಟ್ಟ 


ಸೋಮವಾರ. ದಿನಾಂಕ ೨೦ನೇ ಜುಲೈ, 2೨೦15 
(ಸಮಯ: ಬೆಳಗ್ಗೆ 1.೦೦ ಗ೦ಟೆಗೆ) 


ಅ) ಸದನದಲ್ಲ ಉತ್ತರಿಸುವ ಪ್ರಶ್ನೆಗಳು : ಹದಿನಾರನೇ ಪಟ್ಟ 


ಆ) ದಿನಾ೦ಕ ೭೨.೦6.೭೦15ರ ಒಂದನೇ 
ಪಟ್ಟಿಯಿಂದ ತಡೆಹಿಡಿಯಲಾದ ? ಅರಣ್ಯ ಸಚಿವರು 
ಶ್ರೀ ಮಲ್ಲಕಾರ್ಜುನ ಸಿದ್ರಾಮಪ್ಪ ಖೂಬಾ 
ಅವರ ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ: 13(100) 


ಇ) ದಿನಾಂಕ ೦೭.೦7.೭೦15ರ ನಾಲ್ಕನೇ ಜವಳ ಹಾಗೂ ಬಂದರು 
ಪಟ್ಟಿಯಿಂದ ವರ್ಗಾವಣೆಗೊಂಡ ಮತ್ತು ಒಳನಾಡು ಜಲಸಾರಿಗೆ 
ಶ್ರೀ ಕೆ.ವಸಂತಬಂಗೇರ ಅವರ ಚುಕ್ಕೆ ಸಚಿವರು 


ಗುರುತಿನ ಪ್ರಶ್ನೆ ಸಂಖ್ಯೆ: 5೦(೮15) 


ಈ) ದಿನಾಂಕ 15.೦7.೭೦15ರ ಹದಿಮೂರನೇ 
ಪಟ್ಟಯಂ೦ದ ವರ್ಗಾವಣೆಗೊಂಡ ; ಕಂದಾಯ ಸಚಿವರು 
ಶ್ರೀ ಯಶವಂತರಾಯಗೌಡ ವಿಠ್ಠಲಗೌಡ 
ಪಾಟೀಲ್‌ ಅವರ ಚುಕ್ಕೆ ಗುರುತಿನ 
ಪ್ರಶ್ನೆ ಸಂಖ್ಯೆ: 1551563) 


ಉ) ಅಖತ ಮೂಲಕ ಉತ್ತರಿಸುವ ಪ್ರಶ್ನೆಗಳು ಹದಿನಾರನೇ ಪಟ್ಟ 


E ವರದಿಗಳನ್ನೊಹ್ಪಿಸುವುದು ] 


1 ಶ್ರೀ ಗೋವಿಂದ ಎಂ.ಕಾರಜೋಳ, (ಅಧ್ಯಕ್ಷರು, ಸಾರ್ವಜನಿಕ ಲೆಕ್ಕಪತ್ರಗಳ ಸಮಿತಿ) 
ಅವರು:- ಐ೦14-1೮ನೇ ಸಾಅನ ಸಾರ್ವಜನಿಕ ಲೆಕ್ಕಪತ್ರಗಳ ಸಮಿತಿಯ ಐದನೇ 
ವರದಿಯನ್ನೊಪ್ಪಿಸುವುದು. 


2. ಡಾ| ಎ.ಜ.ಮಾಲಕರೆಡ್ಡಿ, (ಅಧ್ಯಕ್ಷರು, ಅಧೀನ ಶಾಸನ ರಚನಾ ಸಮಿತಿ) ಅವರು:- 
2೦14-15ನೇ ಸಾಅನ ಅಧೀನ ಶಾಸನ ರಚನಾ ಸಮಿತಿಯ ನಲವತ್ತೆರಡನೇ 
ವರದಿಯನ್ನೊಪ್ಲಿಸುವುದು. 


ಮು.ತಿ.ನೋ,. 


ಸೀ 


| 3. ಅವಿಶ್ವಾಸ ನಿರ್ಣಯದ ಪ್ರಸ್ತಾವನೆ ಮೇಲೆ ಚರ್ಚೆ | 


ವಿಧಾನಸಭಾ ಸದಸ್ಯರು ಹಾಗೂ ಕರ್ನಾಟಕ ಜನತಾದಳ (ಜಾ) ಶಾಸಕಾಂಗ 
ಪಕ್ಷದ ನಾಯಕರಾದ ಶ್ರೀ ಹೆಚ್‌.ಡಿ.ಕುಮಾರಸ್ವಾಮಿ ಮತ್ತು ಇತರರು ನೀಡಿರುವ 
ಈ ಕೆಳಕಂಡ ಪ್ರಸ್ತಾವದ ಮೇಲೆ ಚರ್ಚೆ: 


"ಶ್ರೀ ಸಿದ್ದರಾಮಯ್ಯ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಅವರ ಸಚಿವ ಸಂಪುಟದ 
ವಿರುದ್ಧ ಅವಿಶ್ವಾಸವನ್ನು ವ್ಯಕ್ತಪಡಿಸುತ್ತದೆ". 


E ವಿತ್ತೀಯ ಕಾರ್ಯಕಲಾಪಗಳು | 


2೦15-16ನೇ ಸಾಅನ ಕೆಳಕಂಡ ಅನುದಾನ ಬೇಡಿಕೆಗಳ ಮೇಲೆ ಮುಂದುವರೆದ ಚರ್ಚೆ: 


ಬೇಡಿಕೆ ಸಂಖ್ಯೆ 


21 
೦3 


ಬೇಡಿಕೆಗಳ ಹೆಸರು 


ಜಲಸ೦ಪನ್ಮೂಲ 

ಆರ್ಥಿಕ 

ಸಿಬ್ಬಂದಿ ಮತ್ತು ಆಡಳತ ಸುಧಾರಣೆ 

ವಾಣಿಜ್ಯ ಮತ್ತು ಕೈಗಾರಿಕೆ 

ಇಂಧನ 

ವಾತಾ, ಪ್ರವಾಸೋದ್ಯಮ ಮತ್ತು ಯುವಜನಸೇವೆಗಳು 
ಶಿಕ್ಷಣ 

ಪಶುಸಂಗೋಪನೆ ಮತ್ತು ಮೀನುಗಾರಿಕೆ 


ಕಾನೂನು 
ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ 


ಅರಣ್ಯ. ಜೀವಿಶಾಸ್ತ್ರ ಮತ್ತು ಪರಿಸರ 
ಕಂದಾಯ 

ಒಳಾಡಳತ ಮತ್ತು ಸಾರಿಗೆ 

ವಸತಿ 

ನಗರಾಭವ್ಯದ್ಧಿ 

ಆರೋಗ್ಯ ಮತ್ತು ಕುಟು೦ಬ ಕಲ್ಯಾಣ 
ಸಮಾಜ ಕಲ್ಯಾಣ 


ಮಾಹಿತಿ ತಂತ್ರಜ್ಞಾನ 
ಪು.ತಿ.ಮನೋ,. 


ಎ 
ಎ ಬಂ ್‌ 


2೮ ಯೋಜನೆ, ಸಾಂಖ್ಯಕ. ವಿಜ್ಞಾನ ಮತ್ತು ತಂತ್ರಜ್ಞಾನ 


13 ಆಹಾರ ಮತ್ತು ನಾಗರೀಕ ಸರಬರಾಜು 
೦೮6 ಮೂಲಭೂತ ಸೌಕರ್ಯ ಅಭಿವೃದ್ಧಿ 

11 ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ. 
ಏರ ಕನ್ನಡ ಮತ್ತು ಸ೦ಸ್ಥ ತಿ 

23 ಕಾರ್ಮಿಕ 


{ ೮. ಗಮನ ಸೆಳೆಯುವ ಸೂಚನೆಗಳು | 


ಶ್ರೀ ಹೆಚ್‌.ಕೆ. ಕುಮಾರಸ್ವಾಮಿ ಅವರು ಹಾಸನ ಜಲ್ಲೆ ಸಕಲೇಶಪುರ ಮತ್ತು ಆಲೂರು 
ತಾಲ್ಲೂಕುಗಳಲ್ಲಿ ಆನೆಗಳ ಹಾವಳಯಂ೦ದ ಉಂಟಾಗುತ್ತಿರುವ ಬೆಳೆ ಹಾಗೂ ಪ್ರಾಣ ಹಾನಿ 
ಬಗ್ಗೆ ಮಾನ್ಯ ಅರಣ್ಯ ಸಚಿವರ ಗಮನ ಸೆಳೆಯುವುದು. 


ಶ್ರೀ ಸಿ.ಎ. ರವಿ ಅವರು ಕರ್ನಾಟಕ ಕೈಮಗ್ಗ ಅಭಿವೃದ್ಧಿ ನಿಗಮವು ರೇಷ್ಮೆ ನೂಅನ 
ಖರೀದಿಗಾಗಿ ಕರೆದಿದ್ದ ಇ-ಟೆ೦ಡರಿನಲ್ಲ ಅವ್ಯವಹಾರ 2000 ಅಧಿಕಾರಿಗಳ ಮೇಲೆ 
ಶಿಸು ಕ್ರಮ ಕೈಗೊಳ್ಳುವ ಬಗ್ಗೆ ಮಾನ್ಯ ಜವಳ ಹಾಗೂ ಬಂದರು ಮತ್ತು ಒಳನಾಡು 
ಜಲಸಾರಿಗೆ ಸಚಿವರ ಗಮನ. ಸೆಳೆಯುವುದು. 


. ಶ್ರೀ ಎಂ. ಸತೀಶ್‌ ರೆಡ್ಡಿ ಅವರು ಬೆಂಗಳೂರಿನ ಸೋಮಸಂದ್ರ ಪಾ ಪಾಳ್ಯ. ಹೆಚ್‌.ಎಸ್‌.ಆರ್‌ 

ಲೇಔಟ್‌ನಲ್ಲರುವ ಕೆ.ಸಿ.ಡಿ.ಸಿ. ಗೊಬ್ಬರ ಕಾರ್ಬಾನೆಯಲ್ಲ ಬಾಲಕ ಮ್ಯತಪ ಟ್ಪರುವ ಬಗ್ಗೆ 
ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಂಡು ಮೃತರ ಕುಟುಂಬಕ್ಕೆ ಪರಿಹಾರ 
ನೀಡುವ ಬಗ್ಗೆ ಮಾನ್ಯ ರ ರಾಜ್ಯ ಸಚಿವರ ಗಮನ EES 


ಶ್ರೀ ಸಾ.ರಾ. ಮಹೇಶ್‌ ಅವರು ತುಮಕೂರಿನ ಸಿದ್ದಗಂಗಾ ಮಠದ ಶ್ರೀಗಳಾದ 
ಡಾ| ಶ್ರೀ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳಗೆ ಭಾರತ ರತ್ನ ಪ್ರಶಸ್ತಿ ನೀಡಲು 
ಶಿಫಾರಸ್ಸು ಮಾಡುವ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಯವರ ಗಮನ ಸೆಳೆಯುವುದು. 


ಶ್ರೀ ಜ.ಹೆಚ್‌. ಶ್ರೀನಿವಾಸ ಅವರು ತರಿಕೆರೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲ ಬರುವ 
ಭದ್ರಾ ಜಲಾಶಯದ ಮುಂಭಾಗದಲ್ಲ ಕೆ.ಆರ್‌.ಎಸ್‌. ಮಾದರಿಯಲ್ಲ ಬೃ೦ದಾವನವನ್ನು 
ನಿರ್ಮಿಸುವ ಬಗ್ಗೆ ಮಾನ್ಯ ಭಾರೀ ಮತ್ತು ಮಧ್ಯಮ ನೀರಾವರಿ ಸಚಿವರ ಗಮನ 
ಸೆಳೆಯುವುದು. 


ಶ್ರೀ ಸಿ.ಎನ್‌. ಬಾಲಕೃಷ್ಣ ಅವರು ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರ ವ್ಯಾಪ್ಸಿಯ 
ಚನ್ನರಾಯಪಟ್ಟಣ ಸಕಾ£ರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು ಮತ್ತು ಸರ್ಕಾರಿ 
ಬಾಲಕಿಯರ ಪದವಿ ಪೂರ್ವ ಕಾಲೇಜುಗಳಲ್ಲಿ ಕೊಠಡಿಗಳ ಮತ್ತು ಸಿಬ್ಬಂದಿಗಳ 
ಕೊರತೆಯಿಂದ ವಿದ್ಯಾರ್ಥಿಗಳಗೆ ಉಂಟಾಗುತ್ತಿರುವ ತೊಂದರೆಯ ಬಗ್ಗೆ ಮಾನ್ಯ 
ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ರಾಜ್ಯ ಸಚಿವರ ಗಮನ ಸೆಳೆಯುವುದು. 


ಪು.ತಿ.ನೋ,. 


ಜಿ 


ಶ್ರೀ ಪ್ರತಾಪಗೌಡ ಪಾಟೀಲ್‌ ಅವರು ಮಸ್ಕಿ ವಿಧಾನಸಭಾ ಕ್ಷೇತ್ರದ ಸಿಂಧಸೂರು 
ತಾಲ್ಲೂಕಿನ ದುರ್ಗಾ ಕ್ಯಾಂ೦ಪಿನಲ್ಲ ಆತ್ಮುಹತ್ಯೆ ಮಾಡಿಕೊಂಡಿದ್ದ ಕೃಷಿ ಕಾರ್ಮಿಕನ 
ಕುಟುಂಬಕ್ಕೆ ಪರಿಹಾರ ಒದಗಿಸುವ ಬಗ್ಗೆ ಮಾನ್ಯ ಕಂದಾಯ ಸಚಿವರ ಗಮನ 
ಸೆಳೆಯುವುದು. 


ಶ್ರೀ ಕೆ.ಎಂ. ಶಿವಅ೦ಂಗೇಗೌಡ ಅವರು ನಿರಂತರ ಜ್ಯೋತಿ ಯೋಜನೆಯ ಕಳಪೆ 
ಕಾಮಗಾರಿಯಿಂದ ರೈತರಿಗೆ ಮತ್ತು ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿರುವ ಬಗ್ಗೆ 
ಮಾನ್ಯ ಇಂಧನ ಸಚಿವರ ಗಮನ ಸೆಳೆಯುವುದು. 


. ಶ್ರೀ ಬ. ಸುರೇಶಗೌಡ ಅವರು ತುಮಕೂರು ಗ್ರಾಮಾಂತರ ಹೆಬ್ಬೂರು ಹೋಬಳ 


ಕೇಂದ್ರದಲ್ಲಿ ಸರ್ಕಾರಿ ಕೈಗಾರಿಕಾ ತರಬೇತಿ ಕೇಂದ್ರವನ್ನು ಪ್ರಾರಂಭಿಸುವ ಬಗ್ಗೆ ಮಾನ್ಯ 
ಕಾರ್ಮಿಕ ರಾಜ್ಯ ಸಚಿವರ ಗಮನ ಸೆಳೆಯುವುದು. 


. ಶ್ರೀ ಬ.ಬ. ನಿ೦ಗಯ್ಯ ಅವರು ಮೂಡಿಗೆರೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗೆ ಬರುವ 


ಅಂಬಳ, ಲಕ್ಯಾ. ಮತ್ತು ಸಖರಾಯಪಟ್ಟಣ ಹೋಬಳಗಳನ್ನು ಎಸ್‌.ಡಿ.ಪಿ ಯೋಜನೆಗೆ 
ಸೇರ್ಪಡಿಸುವ ಬಗ್ಗೆ ಮಾನ್ಯ ಕಂದಾಯ ಸಚಿವರ ಗಮನ ಸೆಳೆಯುವುದು. 


ಶ್ರೀ ಸಿ.ಎಸ್‌. ಶಿವಳ್ಳ ಅವರು ಕುಂದಗೋಳ ತಾಲ್ಲೂಕನ್ನು ಬರಗಾಲ ಪ್ರದೇಶವೆಂದು 
ಘೋಷಿಸುವ ಬಗ್ಗೆ ಮಾನ್ಯ ಕಂದಾಯ ಸಚಿವರ ಗಮನ ಸೆಳೆಯುವುದು. 


. ಶ್ರೀ ವಿಶ್ವನಾಥ (ಆನ೦ದ) ಚ೦ದ್ರಶೇಖರ ಮಾಮನಿ ಅವರು ರಾಜ್ಯದ ಅಧಿಸೂಚಿತ 


ಸಂಸ್ಥೆ/ದೇವಸ್ಥಾನಗಳ ವ್ಯವಸ್ಥಾಪನ ಸಮಿತಿಯ ಐದಲಗೆ ಆಡಳತಾಧಿಕಾರಿಯನ್ನು 
ನೇಮಿಸಿ ಧಾರ್ಮಿಕ ಪರಿಷತ್ತು ಹೊರಡಿಸಿರುವ ಆದೇಶಕ್ಕೆ ಕರ್ನಾಟಕ 
ಉಚ್ಛನ್ಯಾಯಾಲಯ ತಡೆಯಾಜ್ಞೆ ನೀಡಿರುವ ಬಗ್ಗೆ ಮಾನ್ಯ ಕಾನೂನು. ಸಂಸದೀಯ 
ವ್ಯವಹಾರಗಳು ಪಶುಸಂಗೋಪನೆ ಹಾಗೂ ಮುಜರಾಯಿ ಸಚಿವರ ಗಮನ 
ಸೆಳೆಯುವುದು. 


. ಶ್ರೀ ಹೆಚ್‌.ಡಿ.ರೇವಣ್ಣ ಅವರು ಹೇಮಾವತಿ ಜಲಾಶಯ ಯೋಜನೆ ಗೊರೂರು 


ವ್ಯಾಪ್ತಿಯ ವಿಭಾಗಗಳಲ್ಲಿ ೨೦15-16ನೇ ಸಾಅನ ಕಾರ್ಯಕ್ರಮದ ಪಟ್ಟಿಯ ರೀತ್ಯಾ 
ಕ್ರಿಯಾಯೋಜನೆ ತಯಾರಾಗದಿರುವುದರಿಂದ ಟೆಂಡರ್‌ ಪ್ರಕ್ರಿಯೆ ವಿಳ೦ಬವಾಗಿರುವ 
ಬಗ್ಗೆ ಮಾನ್ಯ ಭಾರೀ ಮತ್ತು ಮಧ್ಯಮ ನೀರಾವರಿ ಸಚಿವರ ಗಮನ ಸೆಳೆಯುವುದು. 


. ಶ್ರೀ ಎಸ್‌.ಭೀಮಾನಾಯ್ದ ಅವರು ಬಳ್ಳಾರಿ ಜಲ್ಲೆಯ ಹಗರಿಬೊಮ್ಮನಹಳ್ಳಿ ತಾಲ್ಲೂಕು 


ವ್ಯಾಪ್ತಿಯಲ್ಲಿರುವ ಹಲವಾರು ಗ್ರಾಮಗಳಗೆ ಕುಡಿಯುವ ನೀರನ್ನು ಪೂರೈಸಲು ಏತ 
ನೀರಾವರಿ ಯೋಜನೆಯಡಿ ಮಾಲ್ವ ಜಲಾಶಯಕ್ಕೆ ನೀರು ಹರಿಸುವ ಬಗ್ಗೆ ಮಾನ್ಯ 
ಭಾರೀ ಮತ್ತು ಮಧ್ಯಮ ನೀರಾವರಿ ಸಚಿವರ ಗಮನ ಸೆಳೆಯುವುದು. 


ಪು.ತಿ.ನೊಂ,. 


15. ಶ್ರೀ ನಾರಾಯಣಗೌಡ ಅವರು ಕೆ.ಆರ್‌.ಪೇಟೆ ತಾಲ್ಲೂಕಿನ ಅಕ್ಜಿಹೆಬ್ಬಾಳು ಸಾರ್ವಜನಿಕ 
ಆಸ್ಪತ್ರೆಯ ಕಟ್ಟಡ ನಿರ್ಮಾಣ ಕಾಮಗಾರಿಯು ಪೂರ್ಣಗೊಳ್ಳದಿರುವ ಬಗ್ಗೆ ಮಾನ್ಯ 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರ ಗಮನ ಸೆಳೆಯುವುದು. 


16. ಶ್ರೀ ಹೆಚ್‌.ಆರ್‌.ಅಲಗೂರು (ರಾಜು) ಅವರು ಬೌದ್ಧ ಧಮ ಕ್ಕೆ ಮತಾಂತರ ಹೊಂದಿದ 
ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರ 
ನೀಡದಿರುವ ಬಗ್ಗೆ ಮಾನ್ಯ ಸಮಾಜ ಕಲ್ಯಾಣ ಮತ್ತು ಹಿ೦ದುಳದ ವರ್ಗಗಳ ಕಲ್ಯಾಣ 
ಸಚಿವರ ಗಮನ ಸೆಳೆಯುವುದು. 


17. ಶ್ರೀ ಎ.ಮಂಜು ಅವರು ೭೦13ರ ಭೂಸ್ವಾಧೀನ ಕಾಯ್ದೆ ಅಡಿಯಲ್ಲ ಪರಿಸರ 
ಇಲಾಖೆಯಿಂದ ನಿರಾಕ್ಷೇಪಣ ಪತ್ರ ಪಡೆಯುವ ಅವಶ್ಯಕತೆ ಇರದ ಪ್ರಸ್ಥಾವನೆಗಳಗೆ 
ಭೂಸ್ವಾಧೀನ ಪ್ರಕ್ರಿಯೆಯನ್ನು ಕೈಗೊಳ್ಳಲು ನಿರ್ದೇಶನ ನೀಡುವ ಬಗ್ಗೆ ಮಾನ್ಯ 
ಕಂದಾಯ ಸಚಿವರ ಗಮನ ಸೆಳೆಯುವುದು. 


18. ಶ್ರೀ ಪಿ.ಆರ್‌.ಸುಧಾಕರಲಾಲ್‌ ಅವರು ಕೊರಟಗೆರೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ 
ಮಧುಗಿರಿ ತಾಲ್ಲೂಕಿನ ಪುರವರ ಹೋಬಳ ಕೇಂದ್ರದ ಉಪ ಪೊಲೀಸ್‌ ಠಾಣಿಯನ್ನು 
ಪ್ರಾರಂಭಸುವ ಬಗ್ಗೆ ಮಾನ್ಯ ಗೃಹ ಸಚಿವರ ಗಮನ ಸೆಳೆಯುವುದು. 


19. ಶ್ರೀ ಹೆಚ್‌.ಎಸ್‌.ಶಿವಶ೦ಕರ ಅವರು ಹರಿಹರ ತಾಲ್ಲೂಕಿನ ಮಲೆಬೆನ್ನೂರಿನಲ್ಲ ಪ್ರಥಮ 
ದರ್ಜೆ ಕಾಲೇಜು ಇಲ್ಲದೆ ವಿದ್ಯಾರ್ಥಿಗಳಗೆ ಉಂಟಾಗುತ್ತಿರುವ ತೊ೦ದರೆಯ ಬಗ್ಗೆ 
ಮಾನ್ಯ ಉನ್ನತ ಶಿಕ್ಷಣ ಮತ್ತು ಪ್ರವಾಸೋದ್ಯಮ ಸಚಿವರ ಗಮನ ಸೆಳೆಯುವುದು. 


2೦. ಶ್ರೀಮತಿ ಶಕುಂತಳಾ ಟ. ಶೆಟ್ಟ ಅವರು ಸಾಲುಮರದ ತಿಮ್ಮಕ್ಕ ಅವರನ್ನು ವಿಶೇಷ ವ್ಯಕ್ತಿ 
ಎಂದು ಪರಿಗಣಿಸಿ ಗೌರವ ವೇತನ ನೀಡುವಂತೆ ಮತ್ತು ಮಾಗಡಿ ತಾಲ್ಲೂಕಿನ 
ಹುಆಅಕಲ್‌ನಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಪ್ರಾರಂಭಿಸುವ ಬಗ್ಗೆ ಮಾನ್ಯ 
ಮುಖ್ಯಮಂತ್ರಿಯವರ ಗಮನ ಸೆಳೆಯುವುದು. 


ಎಏಂ.ಗುರುರಾಜ 
| ಕಾರ್ಯದರ್ಶಿ 


i ವಿಧಾನಸಭೆಯ ಕಾರ್ಯಕಲಾಪಗಳ ಪಟ್ಟಿಯನ್ನು ವೆಬ್‌ಸೈಟ್‌ನಲ್ಲಿಯೂ ಸಹ ಪಡೆದುಕೊಳ್ಳಬಹುದು. 
(http://kla.kar.nic.in/asscmbly/lob/lob.htm) 


